ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2015 

ಉತ್ತರಿಸಬೇಕಾದ ದಿನಾಂಕ 24.03.2021 

ಸದಸ್ಯರ ಹೆಸರು ಶ್ರೀ ಕೆ. ಹರೀಶ್‌ ಕುಮಾರ್‌(ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 

ಈ 

ಸಂ ಪ್ರಶ್ನೆ ಉತ್ತರ 

ಅ [ರೈತರ ಪಹಣಿ ಪತ್ರವನ್ನು 
ದಾಖಲಿಸುವಾಗ ಸಿಬ್ಬಂದಿಯಿಂದಾದ 
ತಪ್ಪಿರಿಂದ ರೈತರಿಗೆ ತೊಂದರೆಯಾಗಿದ್ದು, ಸರ್ಕಾರದ ಗಮನಕ್ಕೆ ಬಂದಿದೆ. 
ಸರಿಪಡಿಸುವಲ್ಲಿ ವಿಳಂಬವಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

ಆ | ಬಂದಿದ್ದಲ್ಲಿ, ಅದನ್ನು ಸರಿಪಡಿಸಲು | ದೋಷ ಪೂರಿತ ಆರ್‌ಟಿಸಿ ತಿದ್ದುಪಡಿ 
ಕಾಲಮಿತಿಯನ್ನು ವಿಧಿಸುವ ಮತ್ತು | ಪ್ರಕರಣಗಳನ್ನು ವಿಲೇವಾರಿ ಮಾಡಲು 
ವ್ಯವಸ್ಥೆಯನ್ನು ಸರಳೀಕೃತಗೊಳಿಸುವ | ಸಂಬಂಧಪಟ್ಟ ಜಿಲ್ಲೆಗಳ ಉಪ 
ನಿಟ್ಟಿಸಲ್ಲಿ ಸರ್ಕಾರ ಕೈಗೊಂಡ | ವಿಭಾಗಾಧಿಕಾರಿರವರಿಗೆ ಅಧಿಕಾರವಿರುತ್ತದೆ, 


ಕ್ರಮಗಳೇನು? (ಮಾಹಿತಿ ನೀಡುವುದು) 


ಸದರಿ ಪ್ರಕರಣಗಳನ್ನು ತ್ವರಿತವಾಗಿ 
ವಿಲೇಗೊಳಿಸಲು 20144 ನೇ ಸಾಲಿನಿಂದ 
ಕಂದಾಯ ಅದಾಲತ್‌ನ್ನು 
ಅನುಷ್ಠಾನಗೊಳಿಸಿ ಸದರಿ ಅಧಿಕಾರವನ್ನು 
ಕೆಲವು ನಿರ್ಬಂಧಗಳೊಂದಿಗೆ ಆಯಾ 
ತಾಲ್ಲೂಕಿನ ತಹಶೀಲ್ದಾರ್‌ ರವರುಗಳಿಗೆ 
ಪ್ರತ್ಯಾಯೋಜಿಸಲಾಗಿರುತ್ತದೆ. ಹಾಗೂ 
ದೋಷಪೂರಿತ ಪಹಣಿಗಳನ್ನು ವಿಲೇವಾರಿ 
ಮಾಡಲು ಹಮ್ಲಿಹೊಂಡಿರುವ ಕಂದಾಯ 
ಅದಾಲತ್‌ ಕಾರ್ಯಕ್ರಮವು 31.12.2021 
ರವರೆಗೆ ಕಾರ್ಯರೂಪದಲ್ಲಿರುತ್ತದೆ. 


ಕ೦ಇ 68 ಎಂ ಆರ್‌ ಆರ್‌ 2021 


ಜಾ 
ಹ ಬ 


ಆರ್‌, ಅಶೋಕ) 
ಕಂದಾಯ ಸಚಿವರು 


ಕ 


